ಕರ್ನಾಟಕ ವಿಧಾನ ಪರಿಷತ್ತು 


1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 2093 

2 ಸದಸ್ಯರ ಹೆಸರು ಶ್ರೀ ಮುನಿರಾಜು ಗೌಡ ಪಿ.ಎಂ. (ವಿಧಾನಸಭೆಯಿಂದ 

ಚುನಾಯಿತರಾದವರು) 

3 ಉತ್ತರಿಸುವ ದಿನಾಂಕ 17-03-2022 

4 ಉತ್ತರಿಸುವ ಸಚಿವರು ಗೃಹ ಸಚಿವರು 

ಕ್ರಮ 

3 ಖೈ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಉತ್ತರ 

(ಅ) | ಪೊಲೀಸ್‌ ಇಲಾಖೆಯಲ್ಲಿ ಕರ್ತವ್ಯ | ಪೊಲೀಸ್‌ ಇಲಾಖೆಯಲ್ಲಿ ದ್ವಿತೀಯ ದರ್ಜೆ 
ನಿರ್ವಹಿಸುತ್ತಿರುವ ದ್ವಿತೀಯ ದರ್ಜೆಯ | ಸಹಾಯಕ ಹುದ್ದೆಗೆ ಪೊಲೀಸ್‌ 
ಸಹಾಯಕರ ಸೇವಾ ಜ್ಯೇಷ್ಠತೆಯು ಅಧೀಕ್ಷಕರು/ತತ್ಸ್ತಮಾನ ದರ್ಜೆಯ ಅಧಿಕಾರಿಗಳು 
ವಿರೋಧಾಬಾಸಗಳಿಂದ ಕೂಡಿರುವುದು | ನೇಮಕಾತಿ ಪ್ರಾಧಿಕಾರಿಗಳಾಗಿದ್ದು, ಕರ್ನಾಟಕ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; | ಸರ್ಕಾರಿ ನೌಕರರ (ಜ್ಯೇಷ್ಠತಾ) ನಿಯಮಗಳು 
ಬಂದಿದ್ದಲ್ಲಿ (ವಿವರ ನೀಡುವುದು) 1957ರ ಪ್ರಕಾರ ನೇಮಕಾತಿ ಪ್ರಾಧಿಕಾರಿಗಳು 

ಜ್ಯೇಷ್ಠತಾ ಪಟ್ಟಿಗಳನ್ನು ಸಿದ್ದಪಡಿಸುತ್ತಿದ್ದು, ಇದರಲ್ಲಿ 
ಯಾವುದೇ ವಿರೋಧಾಭಾಸಗಳಿರುವುದಿಲ್ಲ. 

ಈ ಪಾರನ್‌ ್‌ನರ ನಮ್‌ ಕಾಹ ರ್ನಾಡ್‌ ರಾಜ್ಯ ಪಾರ್‌ "ವೃಂದ ಮತ್ತ 
ದರ್ಜೆಯ ಸಹಾಯಕರ ಹುದ್ದೆಯಲ್ಲಿ ನೇಮಕಾತಿ ನಿಯಮಗಳ ಪ್ರಕಾರ ಪ್ರಥಮ ದರ್ಜೆ 
ನೇಮಕಗೊಂಡ ವ್ಯಕ್ತಿಯು ನಿಯಮಗಳಲ್ಲಿ | ಸಹಾಯಕ ಹುದ್ದೆಗಳನ್ನು ಶೇಕಡಾ 50 ನೇರ 
ಅವಕಾಶವಿಲ್ಲದಿದ್ದರೂ ಕೇವಲ 3 | ನೇಮಕಾತಿ ಇನ್ನುಳಿದ ಶೇಕಡಾ 50 ಹುದ್ದೆಗಳನ್ನು 
ವರ್ಷಗಳಲ್ಲಿ ಪ್ರಥಮ ದರ್ಜೆ | ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಯಿಂದ 


ಸಹಾಯಕರಾಗಿ ಮುಂಬಡ್ತಿ ಹೊಂದುತ್ತಿದ್ದು 
ಇತರೆ ಕಛೇರಿಗಳಲ್ಲಿ ದ್ವಿತೀಯ ದರ್ಜೆಯ 
ಸಹಾಯಕರ ಹುದ್ದೆಯಲ್ಲಿ ನೇಮಕಗೊಂಡ 
ವ್ಯಕ್ತಿಯು 20 ವರ್ಷಗಳ ಸೇವೆ ಸಲ್ಲಿಸಿದರೂ 
ಮುಂಬಡ್ತಿ  ದೊರೆಯದಿರುವ ಕುರಿತು 
ಸರ್ಕಾರದ ನಿಲುವೇನು; 


ಜ್ಯೇಷ್ಠತೆ ಹಾಗೂ ಅರ್ಹತೆಯ ಆಧಾರದ ಮೇಲೆ 
ಮುಂಬಡ್ಡಿಯಿಂದ ತುಂಬಬೇಕಾಗಿರುತ್ತದೆ. ಈ 
ರೀತಿ ಮುಂಬಡ್ತಿಗೆ ಪರಿಗಣಿಸುವಾಗ ವೃಂದ 
ಮತ್ತು ನೇಮಕಾತಿ ನಿಯಮಗಳ ಪ್ರಕಾರ ದ್ವಿದ.ಸ 
ವೃಂದದಲ್ಲಿ ಕನಿಷ್ಠ 05 ವರ್ಷಗಳಿಗೆ ಕಡಿಮೆ 
ಇಲ್ಲದ ಸೇವೆಯನ್ನು ನಿಗಧಿಪಡಿಸಿದ್ದು, 05 ವರ್ಷ 
ಸೇವೆ ಸಲ್ಲಿಸಿದ ನೌಕರರು ಲಭ್ಯವಿಲ್ಲದಿದ್ದಲ್ಲಿ 03 
ವರ್ಷಗಳಿಗಿಂತ ಕಡಿಮೆ ಇಲ್ಲದ ಸೇವೆಯನ್ನು 
ಸಲಿಸಿರುವ ನೌಕರರನ್ನು ಮುಂಬಡಿಗೆ 
ಪರಿಗಣಿಸಬಹುದಾಗಿರುತ್ತದೆ. 

ಪೊಲೀಸ್‌ ಇಲಾಖೆಯ ಪರಿಷ್ಠತ ಸ್ಥಾಯಿ 
ಆದೇಶ ಸಂಖ್ಯೆ:704 ರಲ್ಲಿ ಪ್ರಧಾನ ಕಛೇರಿ 
ಒಳೆಗೊಂಡಂತೆ [K) ವಲಯ/ಘಟಕಗಳನ್ನು 
ವರ್ಗೀಕರಿಸಲಾಗಿರುತ್ತದೆ. ಸದರಿ 
ಘಟಕ/ವಲಯಧಿಕಾರಿಗಳು ತಮ್ಮ ಅಧೀನ 
ಕಛೇರಿಗಳ ದ್ವಿದಸ. ಹುದ್ದೆಯ ನೇಮಕಾತಿ 
ಪ್ರಾಧಿಕಾರಿಗಳಿಂದ ಪಡೆದ ಜ್ಯೇಷ್ಠಕಾ ಪಟ್ಟಿಗಳ 
ಆಧಾರದ ಮೇಲೆ ಕ್ರೋಢೀಕೃತ ಜ್ಯೇಷ್ಠತಾ 
ಪಟ್ಟಿಯನ್ನು ಹೊರಡಿಸಿ ಜ್ಯೇಷ್ಠತೆ ಹಾಗೂ 
ಅರ್ಹತೆಯ ಅನ್ವಯ ಮತ್ತು ನಿಯಮಾನುಸಾರ 


ಲಭ್ಯವಾಗುವ ಪ್ರಥಮ ದರ್ಜೆ ಸಹಾಯಕರ 
ಮುಂಬಡ್ತಿ ರಿಕ್ಷಸ್ಕಾನಗಳಿಗೆ ಬಡ್ತಿ ನೀಡುತ್ತಿರುತ್ತಾರೆ. 


ಆಯಾ ವಲಯಗಳಲ್ಲಿ ಮುಂಬಡ್ತಿ 
ನೀಡುವಾಗ ಅರ್ಹ ದ್ವಿದಸ. ರವರು 
ಲಭ್ಯವಿಲ್ಲದಿದ್ದಲ್ಲಿ ಹಾಗೂ ರಿಕ್ತ ಹುದ್ದೆಗಳು 


ಲಭ್ಯವಿಲ್ಲದಿದ್ದಲ್ಲಿ ಮುಂಬಡ್ತಿ ವಿಳಂಬವಾಗುತ್ತದೆ. 


(ಇ) | ಒಂದೇ ಇಲಾಖೆಯ "ಒಂದೇ ""ಹುದ್ದೆಗೆ'ಇಲಾಖೆಯ "ವೃಂದ "ಮತ್ತು ನೇಮಕಾತಿ 
ನೇಮಕಗೊಂಡ ವ್ಯಕ್ತಿಗೆ ಸಂವಿಧಾನದ | ನಿಯಮಗಳಲ್ಲಿ ಮುಂಬಡ್ತಿಗೆ ನಿಗಧಿಪಡಿಸಿರುವ 
ಆಶಯದಂತೆ ಒಂದೇ ರೀತಿಯಲ್ಲಿ | ಅರ್ಹತೆ ಒಂದೇ ರೀತಿಯಾಗಿದ್ದರೂ ಸಹಾ 
ಮುಂಬಡಿಗೆ ಅವಕಾಶವಿರಬೇಕಾಗಿದ್ದು | ಇಲಾಖೆಯ ದ್ವಿದಸ. & ಪ್ರದಸ. ಹುದ್ದೆಗಳು 
ಇಲಾಖೆಯು ಈ ಅವಕಾಶವನ್ನು | ಜಿಲ್ಲೆ & ವಲಯದ ಹುದ್ದೆಗಳಾಗಿರುತ್ತದೆ. ಆಯಾ 
ನಿರಾಕರಿಸುವ ಮೂಲಕ | ವಲಯದಲ್ಲಿನ ರಿಕ್ತ ಹುದ್ದೆಯ ಆಧಾರದ ಮೇಲೆ 


ನಿಯಾಮಾವಳಿಗಳಿಗೆ ವಿರುದ್ಧವಾಗಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಈ 


-| ಕುರಿತು ಸರ್ಕಾರದ ನಿಲುವೇನು? 


ಮುಂಬಡ್ತಿ ನೀಡುವುದರಿಂದ ಒಂದು ವಲಯದ 


ದ್ವಿದ.ಸ.ರವರ ಮುಂಬಡ್ಡಿಗೂ ಹಾಗೂ 
ಇನ್ನೊಂದು ವಲಯದ ದ್ವಿದಸ ರವರ 
ಮುಂಬಡಿಗೆ ಅವಕಾಶವು ಬೇರೆ 
ಬೇರೆಯಾಗಿರುತ್ತದೆ. ಇದು ನಿಯಮಗಳ 
ವಿರುದ್ಧ; ಪಾಗಿರುವುದಿಲ್ಲ. 


ಅಲ್ಲದೇ, ಪೊಲೀಸ್‌ ಇಲಾಖೆಯಲ್ಲಿ ಕರ್ನಾಟಕ 
ಸರ್ಕಾರಿ ನೌಕರರ (ಜ್ಯೇಷ್ಠತಾ) ನಿಯಮಗಳು 
1957ರ ಪ್ರಕಾರ ಸಕ್ಷಮ ನೇಮಕಾತಿ 
ಪ್ರಾಧಿಕಾರಿಗಳು ದ್ವಿಶೀಯ ದರ್ಜೆ ಸಹಾಯಕರ 
ಜ್ಯೇಷ್ಠತೆ ಮತ್ತು ಅರ್ಹತೆಯ ಆಧಾರದ ಮೇಲೆ 
ನಿಯಮಾನುಸಾರ ಲಭ್ಯವಾಗುವ ಪ್ರಥಮ ದರ್ಜೆ 
ಸಹಾಯಕರ ಮುಂಬಡ್ತಿ ರಿಕ್ತಸ್ಥಾನಗಳಿಗೆ ಬಡ್ತಿ 
ನೀಡುತ್ತಿರುವುದರಿಂದ ಇಲಾಖೆಯಲ್ಲಿನ ಮುಂಬಡ್ತಿ 
ಕ್ರಮವು ನಿಯಮಾನುಸಾರ ಇರುತ್ತದೆ. 


ಸಂಖ್ಯೆ; ಒಇ 46 ಪಿಇಎಂ 2022 


(uk 
(ಆರಗ a) 
ಗೃಹ ಸಚಿವರು 


